~~] 
- | 


| 
ಅನಿಘ್‌ ಕುಮಾರ್‌ ಚಲಾ ಮತ್ತು ರೀತಿಕಾ ಸಣೆದ್‌. /') 


ನ 4 ! 
J | 


ಆಧುನಿಕ ಬಳಕೆಯಲ್ಲ ವಿಜ್ಞಾನ ಎಂಬ ಪದ 
ನೈಸರ್ಗಿಕ ಪ್ರಪಂಚ ಮತ್ತು ಅದರ ಹಲವಾರು 
ಆಯಾಮಗಳ ವ್ಯವಸ್ಥಿತ ಅಧ್ಯಯನಕ್ಕೆ 
ಅನ್ವಯುಸುತ್ತದೆ. ದಕ್ಷಿಣ ಆಫ್ರಿಕಾದ ಸಾನ್‌ ಎ೦ಬ 
ಬುಡಕಟ್ಟು ಬೇಟಿಗಾರ ಜನಾಂಗವು ಪ್ರಾಯಶಃ 
ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಅವರ ಬೇಟೆ 
ಆರಂಭವಾಗುವುದು ವಿವರವಾದ ವೀಕ್ಷಣೆಯೊಡನೆ 
(ಮರಳನಲ್ಲ ಹೆಜ್ಜೆ ಗುರುತು, ಇತ್ಯಾದಿ). 
ಅದಕ್ಕನುಗುಣವಾಗಿ ಬೇಟಿಯನ್ನು ಕುರಿತಂತೆ 
ಪೂರ್ವ ಸಿದ್ದಾಂತವೊಂದು ರೂಪುಗೊಳ್ಳುತ್ತದೆ 
(ಬೇಟಿಯು ಹೊರಟರಬಹುದಾದ ದಿಕ್ಕಿನ 
ಕುರಿತು). ನಂತರ, ಬೇಟಿಯಾಡಲು ಸೂಕ್ತವಾದ 
ಕಾರ್ಯವಿಧಾನ ಸಿದ್ಧವಾಗುತ್ತದೆ (ವೈಜ್ಞಾನಿಕ 
ಸಂಶೋಧನೆಯ ಹಂತಗಳಂತೆ). ಬೇರೊಂದು 
ಸಂಭಾವ್ಯ ಸಂಘರ್ಷದ ಕುರುಹುಗಳು 
ಸಿಗುವ ತನಕವೂ (ಒಂದರ ಮೇಲೊಂದು 
ಮೂಡಿರುವ ಹೆಜ್ಜೆ ಗುರುತು) ಅದು 
ಹಾಗೆಯೇ ಮುಂದುವರೆಯುತ್ತದೆ. 
ಅಂತಹಾ ಸಂದರ್ಭದಲ್ಲ ಬೇರೊಂದು 
ಪೂರ್ವ ಸಿದ್ಧಾಂತ ರೂಪುಗೊಳ್ಳುತ್ತದೆ. 
ನಾಗರಿಕ ಜಗತ್ತಿನಲ್ಪ್ಲರುವ 
ನನ್ನಿಂದ ಮತ್ತು ಶಾಲೆಗಳಕಲ್ಲ 
ಕಅಯುತ್ತಿರುವ ನಿಮ್ಮಿಂದ ಸಾನ್‌ 
ಬುಡಕಟ್ಟು ಬಹುದೂರವಿದ್ದರೂ 
(ನಿಜವಾಗಿಯೂ ಮತ್ತು ರೂಪಕವಾಗಿಯೂ). 
ವೈಜ್ಞಾನಿಕ ಅಧ್ಯಯನಗಳಂತೆಯೇ ಆ ಬುಡಕಟ್ಟನ 
ಬೇಟಿಯ ವಿಧಾನ ಕಂಡು ಬರುತ್ತದೆ: ವೀಕ್ಷಣೆ 

— ಪೂರ್ವ ಸಿದ್ಧಾಂತ - ಪ್ರಯೋಗಗಳ 
ಮಾರ್ಗ (ಪೂರ್ವ ಸಿದ್ದಾಂತವನ್ನು ಪರೀಕ್ಷಿಸಲು) 


— ಫಲಅತಾಂಶಗಳನ್ನು ದಾಬಲಅಸುವುದು 
ಫಲತಾಂಶಗಳ ವಿಶ್ಲೇಷಣೆ (ಅವುಗಳು ಪೂರ್ವ 
ಸಿದ್ದಾಂತಕ್ಕೆ ತಕ್ಕಂತೆ ಇವೆಯೋ ಅಥವಾ 
ವೈರುಧ್ಯತೆಯಿಂದ ಕೂಡಿದೆಯೋ) ವಿರುದ್ಧ 
ಪರಿಣಾಮಗಳು ಬಂದಂತಹ ಸಂದರ್ಭಗಳಲ್ಪ 
ಬೇರೊಂದು ಪೂರ್ವ ಸಿದ್ದಾಂತವನ್ನು ಯೋಜಿಸಿ, 
ಸಮಗ್ರವಾಗಿ ಅನುಸರಿಸುವುದು. 


ಈ ಪ್ರಕ್ರಿಯೆಯು ವಿಜ್ಞಾನವನ್ನು ಬೆಕೆಸಲು 

ಹೇಗೆ ಸಹಕಾರಿ? ವೈಜ್ಞಾನಿಕ ಅನ್ನೇಷಣಿಗಳ 
ಇತಿಹಾಸವನ್ನು ಆರು ಅಂಧರು ಆನೆಯೊಂದನ್ನು 
ವರ್ಣಿಸುವ ಪುರಾತನ ನೀತಿ ಕಥೆಗೆ 
ಹೋಲಅಸಬಹುದು. ಪ್ರತಿಯೊಬ್ಬರೂ ತಮ್ಮ ಊಹೆಗೆ 


ಚಿತ್ರ 1 ಆರು ಅಂಧರು ಮತ್ತು ಆನೆ. 


Credits: Timeless Truths Publications. 
URL: http://library.timelesstruths.org/texts/ 
Treasures _of_the_Kingdom_41 /The 


Blind_Men_and_the_Elephant/. License: 
Used with permission of the rights owner. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


37 


ನಿಲುಕಿದಂತೆ ತಾವು ಹಿಡಿದ ಭಾಗವನ್ನೇ ಆನೆ 
ಎಂದು ್ರಮಿಸಿಕೊಂಡರು. ಈ ಕ್ರಿಯೆಯಲ್ಲ 
ಆನೆಯೆಂದರೆ ಒಂದು ಬಸಣಿಗೆಯಂತೆ 
(ಕಿವಿಯನ್ನು ಹಿಡಿದುಕೊಂಡಾತ) ಎಂದು 
ಒಬ್ಲಾತ ಗ್ರಹಿಸಿದರೆ, ಇನ್ನೊಬ್ಬನಿಗದು 
ಕಂಬದಂತೆ (ಉದ್ದನೆಯ ಕಾಲುಗಳಂ೦ದಾಗಿ), 
ಮೂರನೆಯವನಿಗೆ ದಪ್ಪನೆಯ ಹಧ್ದದಂತೆ 
(ಖಾಲದಿಂದಾಗಿ) ಭನ್ನಭನ್ನವಾಗಿ 
ಗೋಚರಿಸಿತು. ಬೇರೆ ಬೇರೆ ಕಾಲಮಾನಗಳ, 
ಬೇರೆ ಬೇರೆ ದೇಶಗಳ ಹಲವಾರು 
ವಿಜ್ಞಾನಿಗಳು ವೈವಿಧ್ಯಮಯ ಪ್ರಶ್ನೆಗಳನ್ನು 
ಬೆಂಬತ್ತಿ ಇದೇ ಪ್ರಕ್ರಿಯೆಯನ್ನು 
ಅನುಸರಿಸಿದ್ದಾರೆ ಮತ್ತು ಅನುಸರಿಸುತ್ತಿದ್ದಾರೆ. 
ಕಾಲಾಂತರದ್ಲ್ಲ ಈ ಪ್ರಕ್ರಿಯೆಯುಂದಾಗಿ 
ಜ್ಞಾನದ ಸಂಚಯಪೊಂದು ಉದ್ದವಿಸುತ್ತದೆ. 
ಬಹುತೇಕ ಸಂದರ್ಭಗಳಕಲ್ಪ್ಲ, ನೀವು 
ನಿಜವೆಂದು ನಂಬುವಂತೆ ಮಾಡುವ ಪಠ್ಯ 
ಪುಸ್ಸಕಗಳ ವಿವರಗಳಂತೆ ಪ್ರಾಥಮಿಕ 
ವೀಕ್ಷಣೆಯ ನಂತರದ ಹಂತಗಳು 

ಸರಳ ರೇಖೆಯಂತೆ ಇರುವುದಿಲ್ಲ. 
(ಹೀಗಾಗಿಯೇ, ವಿಜ್ಞಾನ ಪಠ್ಯ 
ಪುಸ್ತಕಗಕಲ್ಲನ ವಿಷಯಗಳಗಷ್ಟೇ ನಮ್ಮನ್ನು 
ಸೀಮಿತಗೊಳಸಿಕೊಂಡರೆ ನಾವು ಹಾದಿ 
ತಪ್ಪಬಹುದು)). 


ನಾವೇಕೆ ವಿಜ್ಞಾನದ ಈ ಪುನರಾವರ್ತನೆಯ 
ಪ್ರಭಾವವನ್ನು ಕುರಿತು ಆಸಕ್ತಿ ವಹಿಸಬೇಕು? 
ಜೀವ ವಿಜ್ಞಾನದ ಒಂದು ವಿಭಾಗ, 
ಉದಾಹರಣೆಗೆ, ಜೀವಕೋಶ ಸಿದ್ದಾಂತದ 
ಬದ್ದೆ. ವಿದ್ಯಾರ್ಥಿಗಳ ಅರ್ಥೈಸುವಿಕೆಯನ್ನು 
ಅಳೆಯಲು ಆ ಕುರಿತು ಪ್ರಶ್ನಿಸಿದರೆ ಅವರು 
ಸಿದ್ದಾಂತದ ಒಳ ಹೊರಗನ್ನು ವಿವರಿಸಿದರೂ 
ಅವರಿಗೆ ಅವೆಲ್ಲಾ ವಿಜ್ಞಾನದ ವಿವಿಧ 
ಪ್ರಕಾರಗಳಾದ ಸಸ್ಯವಿಜ್ಞಾನ, ಪ್ರಾಣಿವಿಜ್ಞಾನ, 
ಭೌತವಿಜ್ಞಾನ. ರಸಾಯನವಿಜ್ಞಾನ ಹಾಗು 
ಗಣಿತ ಕ್ಷೇತ್ರದ ಸಾಕಷ್ಟು ವಿಜ್ಞಾನಿಗಳ 
ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ನಿರಂತರ 
ಸಂಶೋಧನೆಯ ಪ್ರತಿಫಲವೆನ್ನುವುದರ 
ಅರಿವಿರುವುದಿಲ್ಲ (ಪರೀಕ್ಷಿಸಿ ನೋಡಿ: 

‘The wacky history of Cell Theory’ at 
http://ed.ted.com/lessons/the-wacky- 
history-of-celltheory). ವಿಜ್ಞಾನದ 
ಪ್ರಕ್ರಿಯೆಯನ್ನು ಅರ್ಥೈಸುವಲ್ಲ ವಿಫಲವಾದರೆ 
ವಿಜ್ಞಾನಿಗಳ ಮಹತ್ವ ಹಾಗೂ ವಿಷಯದ 
ಬದ್ಧೆ ವಿದ್ಯಾರ್ಥಿಗಳಲ್ಲ ಅಪನಂಜಕೆ ಹುಲ್ಲ 
ವಿಜ್ಞಾನದ ಕಾರ್ಯ ವಿಧಾನವನ್ನು ಕುರಿತ 
ದೃಷ್ಟಿಕೋನದ ಮೇಲೆ ಅಗಾಧ ಪರಿಣಾಮ 
ಜೀರುತ್ತದೆ. ಒಂದೊಮ್ಮೆ ವಿಜ್ಞಾನಿಗಳ 

ಮೇಲೆ ಜನಸಾಮಾನ್ಯರಲ್ಲಿ ಅಪನಂಬಲಕೆ 
ಹುಲ್ಪದರೆ ಹವಾಮಾನ ವೈಪರೀತ್ಯ, 
ಕುಲಾಂತರಿ ಬೆಳೆಗಳು ಹಾಗೂ ಮಕ್ಷಳಲ್ಲ 


ಳಾ 


ತಂಪಾದ ವಾತಾವರಣವು ನಿಮ್ಮಲ್ಲ ನೆಗಡಿಯನ್ನು ಉಂಟುಮಾಡುತ್ತದೆಯೇ? 


ನೆಗಡಿಗೆ ಕಾರಣವಾದ ವೈರಾಣು ಮೂಗಿನ ಒಳಗಿರುವ ಲೋಳೆ ಪದರವನ್ನು ರೋಗಗ್ರಸ್ತ- 
ವನ್ನಾಗಿಸುತ್ತದೆ. ತಂಪಾದ ವಾತಾವರಣದಲ್ಲ ಈ ವೈರಾಣು ಬಲು ಬೇಗ ವೃದ್ಧಿಗೊಳ್ಳುತ್ತದೆ 
ಎನ್ನುವುದನ್ನು 6೦ರ ದಶಕದಲ್ಲಯೇ ವಿಜ್ಞಾನಿಗಳು ಕಂಡುಕೊಂಡಿದ್ದರು. ತೀರಾ 
ಇತ್ತೀಚೆಗಿನವರೆಗೂ ಹೀಗೇಕೆ ಎಂದು ಗೊತ್ತಾಗಿರಅಲ್ಲ. ಆದರೆ ನಮ್ಮ ದೇಹದ ರೋಗ 
ನಿರೋಧಕ ವ್ಯವಸ್ಥೆಯು ತಂಪಾದ ಪವಾತಾವರಣದಲ್ಪ ತಮ್ಮ ಕಾರ್ಯವನ್ನು ಸಮರ್ಪಕವಾಗಿ 
ನಿರ್ವಹಿಸಲು ಸಾಧ್ಯವಾಗದಿರುವುದೇ ನೆಗಡಿಗೆ ಕಾರಣಮೇ ಹೊರತು ಛಳಗೆ ಹೊಂದಿಕೊಂಡ 
ವೈರಾಣುವಲ್ಲ ಎನ್ನುವುದನ್ನು 2೦15ರಲ್ತ್ಲ ಜಪಾನಿನ ವಿಜ್ಞಾನಿಗಳ ತಂಡವೊಂದು ವರದಿ 
ಮಾಡಿತು. ಏಕೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಕನಿಷ್ಠ ಉಷ್ಣಾಂಶದಲ್ಲಿ 
ತಡಬಡಾಯುಸುತ್ತದೆ ಎನ್ನುವುದು ಇನ್ನೂ ಸರಿಯಾಗಿ ತಿಆದಿಲ್ಲ. 

ನೆಗಡಿಯಾದಾಗ ನೀವು ಆಂಟಬಯೋಟಕ್ಕ್‌ ತೆಗೆದುಕೊಳ್ಳಬೇಕೆ? 

ಪ್ರತಿಜೈವಿಕಗಳು ಅಥವಾ ಆ್ಯ೦ಟಿ ಬಯೋಟಕ್ಸ್‌ಗಳನ್ನು (ಆ್ಯಂಟ = ವಿರೋಧ: ಬಯೋಸ್‌ 
= ಜೀವವುಳ್ಳ) ಬ್ಯಾಕ್ಟೀರಿಯಾ ವಿರೋಧಿ ಔಷಧಗಳೆಂದೂ ಕರೆಯಲಾಗುತ್ತದೆ. ಇವುಗಳು 
ಬ್ಯಾಕ್ಟೀರಿಯಾಗಳ ಎದುರು ಮಾತ್ರ ಪರಿಣಾಮಕಾರಿ. ನೆಗಡಿಯನ್ನುಂಟು ಮಾಡುವುದು 
ವೈರಾಣುವಾದ್ದರಿಂದ ಬ್ಯಾಕ್ಟೀರಿಯಾಗಳನ್ನು ನಾಶಮಾಡುವ ಆಂಟಬಯೋಟಕ್ಸ್‌ ಗಳಂದ 


ಯಾವ ಪ್ರಯೋಜನವೂ ಇಲ್ಲ. 


ಲಸಿಕೆ ಮುಂತಾದ ವಿವಿಧ ವಿಷಯಗಳ 
ಕುರಿತು ಸಂಶಯ ಹೆಡೆಯಾಡುವಂತೆ 
ಮಾಡುತ್ತದೆ. ಇಂತಹ ಪ್ರತಿಯೊಂದು 
ವಿಷಯಗಳಲ್ಲೂ ಪರ ಹಾಗೂ ವಿರೋಧಿ 
ಅಭಪ್ರಾಯಗಳು ವ್ಯಕ್ತವಾಗುತ್ತಿದ್ದರೆ 
ಅದನ್ನು ಅನುಭವಿ ತಜ್ಞರಲ್ಲೇ "ಮಾಹಿತಿಯ 
ಕೊರತೆಯುದೆ' ಎಂದು ಜನರು ಅಪಾರ್ಥ 
ಮಾಡಿಕೊಳ್ಳುತ್ತಾರೆ. ಠ ಲೇಖನದಲ್ಲ ನಮ್ಮ 
ವಾದಪೇನೆಂದರೆ, ಜನಸಾಮಾನ್ಯರಲ್ಲಿ 
ಹುಟ್ಟುವ ಇಂತಹಾ ಅಪನಂಜಕೆಗಳ 
ಮೂಲವು ವೈಜ್ಞಾನಿಕ ಅನ್ಟೇಷಣೆಗಳು ಹಾಗು 
ಸತ್ಯಗಳು ಹೇಗೆ ಹೊರ ಹೊಮ್ಮಿದವು 
ಎನ್ನುವುದನ್ನು ಅರಿಯಲು ಪ್ರಯತ್ನಿಸದೇ. 
ವಿಜ್ಞಾನವನ್ನು ಜೀವನಪೂರ್ತಿ 
ಕಲಅಯುವಂತಹ ಮಾಹಿತಿಗಳ ಹಾಗು 
ಪರಿಹಾರಗಳ ಕ್ರೋಡೀಕರಣವಷ್ಟೇ 

ಎಂದು ಪರಿಗಣಿಸುವುದಾಗಿದೆ. ಹೊಸ 
ಜ್ಞಾನದ ಮೇಲಅನ ವ್ಯಾಖ್ಯಾನವನ್ನು 
ಅಂಗೀಕರಿಸುವ ಮುನ್ನ ವಿಜ್ಞಾನಿ ಸಮೂಹದ 
ಮಧ್ಯೆ ನಿರಂತರ ಚರ್ಚೆಯಾಗುತ್ತದೆ. 
ವಿಜ್ಞಾನವನ್ನು ಉತ್ತರಗಳ (ಅಥವಾ 
ಸತ್ಯಾಸತ್ಯತೆಗಳ) ಕಂತೆಯಷ್ಟೇ ಎಂದು 
ಪರಿಗಣಿಸಿದರೆ ಕೆಲವು ಮುಕ್ತ ಪ್ರಶ್ನೆಗಳಗೆ 
ಉತ್ತರವನ್ನು ಕಂಡುಕೊಳ್ಳುವುದು 
ಕಷ್ಟಸಾಧ್ಯವಾಗುತ್ತದೆ. ಜಾಗತಿಕ ತಾಪಮಾನ 
ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು 
ಉದಾಹರಣೆಯನ್ನು ನೋಡುವುದಾದರೆ, 
ಈಗಿನ ತಾಪಮಾನ ಬದಲಾವಣಿಯು 
ನೈಸರ್ಗಿಕವೇ? ಅಥವಾ ಮನುಷ್ಯರಿಂದಾಗಿ 
ಸಂಭವಿಸುತ್ತಿರುವುದೇ? ಇವೆರಡರಲ್ಪ 
ಯಾವುದು ನಿಜ? ಎಂಬಂತಹ ದ್ವಂದ್ಹಗಳು 
ಹುಟ್ಟಕೊಳ್ಳುತ್ತವೆ. 


38 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ವಿಜ್ಞಾನವು ಮಾಹಿತಿಗಳ ಕಣಜವಷ್ಟೇ 

ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು: 

ನಮ್ಮ ಆಲೋಚನೆಗಳ ಪರಿ ಈ 

ವಿಜ್ಞಾನ. ಎಲ್ಲಕ್ಕಿಂತ ಮಿಗಿಲಾಗಿ, ನಮ್ಮ 
ಗುರಿಯು ವಿದ್ಯಾರ್ಥಿಗಳಲ್ಲ ವೈಜ್ಞಾನಿಕ 
ಆಲೋಚನೆಯನ್ನು ಬೆಕೆಸುವುದಾಗಿರಬೇಕು. 
ಇಲ್ಲದಿದ್ದರೆ ವಿದ್ಯಾರ್ಥಿಗಳು ಕೇಳುವಂತಹ 
ಜನಪದ ಹಾಗು ನೀತಿ ಕಥೆಗಳು ಪರೀಕ್ಷಿಸಿ 
ನೋಡಬೇಕಾದ ಕಲ್ಲನೆಯಾಗದೇ 

"ಎಂದೂ ಬದಲಾಗದ ಸತ್ಯ'ಗಳಾಗಿ 
ಬಡುತ್ತವೆ. ವಿಜ್ಞಾನದ ತರಗತಿಗಳಲ್ಲ 
ಕಳೆಯುವ ಸಮಯವು ವಿದ್ಯಾರ್ಥಿಗಳಗೆ 
ತಾವು ಕೇಳದ ಕಥೆಗಳನ್ನು ತಾರ್ಕೀಕವಾಗಿ 
ವಿಮರ್ಶಿಸಲು ಉಪಯೋಗಿಸಲ್ಪಡುವ 
ಸಾಧನದಂತಿರಬೇಕು. "ತಂಪಾದ 
ವಾತಾವರಣವು ನಿಮಗೆ ನೆಗಡಿಯಾಗುವಂತೆ 
ಮಾಡುತ್ತದೆ" ಅಥವಾ "ಮಾನವ ದೇಹವು 
ಸಸ್ಯಾಹಾರಕ್ಷೆ ತಕ್ಷುದಾಗಿ ರಚನೆಗೊಂಡಿದೆ” 
ಎಂಬಂತಹ ಸಾಮಾನ್ಯರ ಅರಿವಿನ 
ಕಲ್ಪನೆಗಳನ್ನು ಪ್ರಶ್ನಿಸುವಂತಿರಬೇಕು. ಹೀಗೆ 
ಮಾಡಲು ವಿಜ್ಞಾನ ತರಗತಿಗಳು ಉಪಯುಕ್ತ 
ಸಾಧನಗಳ ಜೊತೆಗೆ ವಿದ್ಯಾರ್ಥಿಗಳಗೆ 
ತಾರ್ಕಿಕ ವಿಶ್ಲೇಷಣಾ ಕುಶಲತೆಯನ್ನು 
ಕಲಸಬೇಕು. 


ವಿಜ್ಞಾನದ ಇತಿಹಾಸದುದ್ದಕ್ಕೂ 
ತುಂಬಹೋಗಿರುವ ಅಸಂಖ್ಯಾತ 
ಉದಾಹರಣೆಗಳು ನಮ್ಮ ಜ್ಞಾನದ 

ಮಿತಿ ಎಷ್ಟೆಂಬುದನ್ನು ಪ್ರಷ್ಟವಾಗಿ 
ತೋರಿಸುತ್ತವೆ. ಅಲ್ಲದೇ, ವಾಸ್ತವಿಕ 
ವಿಜ್ಞಾನದ ಜ್ಞಾನವು ಆಯಾ ಕಾಲಘಟ್ಟದಲ್ಲಿ 
ಲಭ್ಯವಿರುವ ಸಾಧನಗಳ ಮೇಲೆ 
ಅವಲಂಚತವಾಗಿರುವುದು ಪ್ರಮುಖವಾಗಿ 


ಗೊಚರಿಸುತ್ತದೆ. ನರ ವಿಜ್ಞಾನ ಇತಿಹಾಸದ 
ಒಂದು ಕುತೂಹಲಕಾರಿ ಘಟನೆಯು 
ಮುಂದುವರೆದ ಸಾಧನಗಳು ಜ್ಞಾನದ 
ಪರಿಧಿಯನ್ನು ವಿಸ್ತಾರಗೊಳಸುವ ಅತ್ಯುತ್ತಮ 
ಉದಾಹರಣೆಯನ್ನು ಒದಗಿಸುತ್ತದೆ. 
ಇಲಾಅಯನ್‌ ವಿಜ್ಞಾನಿಯಾದ ಕೆಮಿಲ್ಲೋ 
ಗೋಲ್ಲಯು 1873ರಲ್ಲ ಪ್ರಪ್ರಥಮವಾಗಿ 
ಮೆದುಳನ ಅಂಗಾಂಶವನ್ನು ಗುರುತಿಸುವ 
ನವೀನ ತಾಂತ್ರಿಕತೆಯ ಅನ್ನೇಷಣೆಯ 
ಜೊತೆಗೆ, ಜೀವವಿಜ್ಞಾನದ ಬೆಳವಣಿಗೆಗೆ 
ಅಪಾರವಾದ ಕೊಡುಗೆಯನ್ನು ನೀಡಿದ್ದಾನೆ. 
1838-3೨ರ ಸಮಯದಲ್ಲೇ ಜೀವಕೋಶ 
ಸಿದ್ದಾಂತವು ಜನಜನಿತವಾಗಿದ್ದರೂ ಆ 
ಸಿದ್ದಾಂತವು ನರ ಮಂಡಲದ ಕೋಶಗಳಗೂ 
ಅನ್ವಯವಾಗುತ್ತದೆ ಎಂಬುದು ಯಾರಿಗೂ 
ತಿಆದಿರಅಲ್ಲ. ಬದಲಾಗಿ ಪರ್ಯಾಯ 


ವಿವರಣಿಯಾದ 'ರೆಟಕ್ಕುಲರ್‌ ಸಿದ್ದಾಂತ'ವು 
ನೆಲೆಯೂರತೊಡಗಿತ್ತು. ನರಮಂಡಲವು 
ಒಂದಕ್ಕೊಂದು ಬೆಸೆದುಕೊಂಡ ಉದ್ದನೆಯ 
ಹಲವಾರು ನಾರಿನ ಜಾಲದಿಂದುಂಬಾಗಿದೆ 
ಎಂಬುದನ್ನು ಈ ಸಿದ್ಧಾಂತವು 
ಪ್ರತಿಪಾದಿಸಿತು. ಗೋಲ್ತಯ ಅನ್ನೇಷಣೆಯು 
ನರಕೋಶಗಳನ್ನು ಅಖಂಡವಾಗಿ 

ವೀಕ್ಷಿಸಲು ಸಹಾಯ ಮಾಡಿತು. 

ಹಲವಾರು ಟಸಿಲುಗಳಂತೆ ಚಾಚಿಕೊಂಡ 
ಪೊರೆಗಳನ್ನು ಗಮನಿಸಿ, ಗೋಲ್ಲಯು 
ಪೊರೆಗಳು ಒಂದಕ್ಕೊಂದು ಜಾಲರಿಯಂತೆ 
ಬೆಸೆದುಕೊಂಡಿದ್ದನ್ನು ಪ್ರತಿಪಾದಿಸಿದ 
'ರೆಟಕ್ಕುಲರ್‌ ಸಿದ್ದಾಂತ'ವೇ ಸರಿ ಎಂದು 
ಅಭಿಪ್ರಾಯಪಟ್ಟನು (ಕವಲೊಡೆದ 
ನರಕೋಶದ ತುದಿಯು ಡೆಂಡೈೈಟ್‌ಗಳೆಂದು 
ಈಗ ನಮಗೆ ಗೊತ್ತಾಗಿದೆ). ನಂತರ, ಸ್ಟೇನ್‌ 


Mo 


UM 


ಚಿತ್ರ 2. ಕಾಜಲ್‌ ಮತ್ತು ಗೋಲ್ತ. 


ಅ. 'ಲ್ಯಾಬೋರೇಟೋರಿಯೋ ಡಿ ಇನ್ನೆಸ್ಲಿಗೇಸಿಯೋನಸ್‌ ಬಯೋಲೋಜಕಾಸ್‌' ನ ಗ್ರಂಥಾಲಯದಲ್ಲರುವ 
ಸ್ಯಾಂಟಯಾಗೋ ರಾಮೊನ್‌ ವೈ ಕಾಜಲ್‌ (193೦). ಎಡ- ಮೇಲ್ಭಾಗದಲ್ಲನ ಚಿತ್ರದಲ್ಪ್ಲರುವುದು ಆತ 


ಬಹುವಾಗಿ ಹೆಮ್ಮೆ 


ಪಟ್ಟಿದ್ದ ಮತ್ತು ವಿಖ್ಯಾತವಾಗಿದ್ದ ಹೆಲ್ಕೊಲ್ಸ್‌ ವ ಜಿನ್ನದ ಪದಕ. ಐವತ್ತು ಪೆಸೆಬಾಸ್‌ 


ನೋಟನಲ್ವ M8 ಕೆಚಛಾಗದಲ್ಲರುವುದು) ಮುದ್ರಣಗೊಂಡಿರುವ Al ಚಿತ್ರವು ಆತನ ದೇಶದಲ್ಲ 

ಆತ ಪ್ರ ಪ್ರಖ್ಯಾತನಾಗಿದ್ದ ಎನ್ನುವುದನ್ನು ವಿಶದಪ ಡಿಸುತ್ತದೆ. ಬ. ಇಟಲಅಯ ಪಾವಿಯಾ ವಿಶ್ವವಿದ್ಯಾಲಯದ 
ಮ್ಯೂಸಿಯಮ್ಮಿನಲ್ಲ ಸಂರಕ್ಷಿಸಿಡಲಾದ ಕೆಮಿಲ್ಲೋ ಗೋಲ್ಡ ಬಳಸುತ್ತಿದ್ದ ಸೂಕ್ಷ ದರ್ಶಕ. ಕೆಲವು ಬಣ್ಣಗಳು 
ಹಾಗು ಅಂಗರಚನಾ ಶಾಸ ಸ್ತದಲ್ಲ ಬಳಕೆಯಾಗುವ ಕೆಲ ಉಪ ಪಕರಣಗಳು (ಎಡ- -ಮೇಲ್ಲಾಗ). ಇಟಆಯೆಲ್ವ 
ಗೋಲ್ತಯು ಪ್ರಖ್ಯಾತ ವಿಜ್ಞಾನಿಯಾಗಿದ್ದ. ಪಾವಿಯಾ ವಿಶ್ವವಿದ್ಯಾಲಯವು ಗೋಲ್ತ ಕಂಡು ಹಿಡಿದ ಇಂಪ್ರೆಗ್ನೇಟ್‌ 
ವಿಧಾನ "ರಿಯಾಮುಯೋನ ನೆರಾ'ದ ನೂರನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಹೊರತಂದ ಸ್ವರಣಾರ್ಥಕ 
ಸ್ಥಾಂಪಿನಲ್ಪರುವ ಗೋಲ್ವಯ ಚಿತ್ರವು ಈ ಮಾತನ್ನು ಪುಷ್ಟೀಕರಿಸುತ್ತದೆ (ಎಡಭಾಗದಲ್ಲಿ ಕೆಳಕ್ಕೆ). 


ಆಕರ: ಜುವಾನ್‌ ಏ. ಡಿ ಕಾರ್ಲೋಸ್‌ ಹಾಗು ಜೋಸ್‌ 


ಖೊರ್ರೆಲ್‌ ಅವರ 'ನರವಿಜ್ಞಾನಕ್ಕೆ ಬುನಾದಿಯನ್ನು 


ಹಾಕುವಲ್ಪ್ಲ ಕಾಜಲ್‌ ಮತ್ತು ಗೋಲ್ಲಯವರ ಅಸಾಧಾರಣ ಕೊಡುಣೆಯ ಇತಿಹಾಸ ಸದ ಹೆಚ್ಜಿಗಳು' J ಬ್ರೇನ್‌ 
ರಿಸರ್ಚ್‌ "ಿವ್ಯೂಸ ಸ್‌, ರರ (2೦೦7), 8-16. URL: http://hobertlab.org/wp- content/uploads/2013/03/ 
DeCarlos_ 2097 pdf. License: Used with permission of the rights owner. 


ದೇಶದ ಸ್ಕ್ಯಾಂಟಯಾಗೋ ರಾಮೋನ್‌ ವೈ 
ಕಾಜಲ್‌ ಎಂಬ ವಿಜ್ಞಾನಿಯು ಗೋಲ್ಲಯ 
ಅನ್ನೇಷ ಷಣಿಯನ್ನು ಗಮನಾರ್ಹವಾಗಿ 
ME ಅದರ ಫಲವಾಗಿ 
ನರಕೋಶಗಳ ರಚನೆ ಮತ್ತು 

ಮೆದುಳನ ವಿವಿಧ ಭಾಗಗಕಲ್ಪ ಅವುಗಳ 
ಸಮೂಹವನ್ನು ಕುರಿತು ಆತನಿಗೆ ಸ್ಪಷ್ಟವಾಗಿ 
ಅರಿವಾಲುತು. ಆತನು "ನರಕೋಶ 
(ನ್ಯೂರಾನ್‌) ಸಿದ್ದಾಂತ'ವನ್ನು ಬೆಂಬಲಸಿ 
1888ರಲ್ಲ ತನ್ನ ಸಂಶೋಧನೆಯನ್ನು 
ಪ್ರಕಟಸಿದನು. ಬೇರೆ ಅಂಗಾಂಶಗಳಂತೆ 
ಮೆದುಳನ ಅಂಗಾಂಶವೂ ನಿರ್ದಿಷ್ಟ 
ಬಗೆಯ ಕೋಶಗಳಂ೦ದಾಗಿವೆ ಎಂಬ 

ಆತನ ಈ ದೃಷ್ಟಿಕೋನವು ರೆಟಕ್ಕುಲಾರ್‌ 
ಸಿದ್ದಾಂತದವರು (ಗೋಲ್ಲಯೂ ಸೇರಿದಂತೆ) 
ಪ್ರತಿಪಾದಿಸಿದಂತೆ ಇದು ಜೀವ ಕೋಶ 
ಸಿದ್ದಾಂತಕ್ಕೆ ಹೊರತಾದುದಲ್ಲ ಎಂದು 
ಹೇಳದೆ. ತಮ್ಮ ತಮ್ಮ ವಿಶ್ಲೇಷ ಣೆಗಳಆ೦ಂದಾಗಿ 
ಪರಪ್ಪರ ವಿರುದ್ಧ ಧುವಗಳಲ್ಲದ್ದರೂ ಗೋಲ್ಡ 
ಮತ್ತು ಕಾಜಲ್‌ರು ನರವಿಜ್ಞಾನಕ್ಕೆ ಭದ 
ಬುನಾದಿಯನ್ನು ಹಾಕಿಕೊಟ್ಟರಲ್ಲದೇ 
19೦6ರಲ್ತ್ಲ ಜಂಟಯಾಗಿ ವೈದ್ಯಕೀಯ 
ಕ್ಷೇತ್ರದ ನೋಬೆಲ್‌ ಪಾರಿತೋಷಕವನ್ನು 
ಗಳಸಿದರು. 


ವೈಜ್ಞಾನಿಕ ಅನ್ನೇಷ ಷಣೆಗಳು ಹೇಗೆ ಆಗುತ್ತವೆ 
ಎಂಬುದರ ಹಿನ್ನೆಲೆಯುಳ್ಳ ಕಥೆಗಳನ್ನು 
ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳು 

ಪಠ್ಯ ವಿಷ ಷಯಕ್ಷೆ ಸ ಸಂಬಂಧಪಟ್ಟಂತೆ 
ಹೆಚ್ಚನ ತಿಕುವಳಕೆಯನ್ನು ಹೊಂದುತ್ತಾರೆ. 
ವಿಜ್ಞಾನಿಗಳು ತಮ್ಮ ಕುತೂಹಲವನ್ನು 
ಹಿಂಬಾಅಸಿದ್ದರಿಂದಲೇ ಮಹತ್ವದ 
ಅನ್ನೇಷಣಿಗಳುಂಬಾದವು ಎಂಬ 
ಕಥೆಗಳಗಿಂತ ವಿದ್ಯಾರ್ಥಿಗಳಲ್ಲ 

ಹೆಚ್ಚನ ಕುತೂಹಲ ಮೂಡಿಸುವ 

ಕಥೆ ಇನಾ ನ್ನಾವುದು ಇದ್ದೀತು! ನಮ್ಮ 
ಮೆದುಳು ಇಥೆಗಳ ಮೂಲಕ 
ಸತ್ಯಾಂಶವನ್ನು ಸಮೀಕರಿಸುವುದು 
ಪುಸ್ತಕವನ್ನು ಹಓಿದುವುದಕ್ಕಿಂತಲೂ 
ಉತ್ತಮವಾಗಿರುವುದರಿಂದ ವಿದ್ಯಾರ್ಥಿಗಳ 
ಗಮನವನ್ನು ಸೆಕೆಯಲು ಇದೊಂದು 
ಉತ್ತಮ ನಡೆ. 


ವೈಜ್ಞಾನಿಕ ಸಂಶೋಧನಾಲಯಗಳಗೆ 
ಸಂದರ್ಶಿಸುವುದು ವಿದ್ಯಾರ್ಥಿಗಳಗೆ 
ವೈಜ್ಞಾನಿಕ ಸಂಗತಿಗಳನ್ನು ಪರಿಚಯ 
ಮಾಡಿಸಲು ಇರುವ ಇನ್ನೊಂದು 
ಮಾರ್ಗ. ಈ ಮಾರ್ಗದಲ್ಲಿ 
ಸಂಶೋಧನೆಗಳು ಹೇಗಾಗುತ್ತವೆ 
ನ್ನುವುದು ವಿದ್ಯಾರ್ಥಿಗಳಗೆ ಕಣ್ಣಾರೆ 
ಕಾಣುವುದಲ್ಲದೇ, ವಿಜ್ಞಾನಿಗಳೊಡನೆ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭2೦ | 39 


ಸಂಭಾಷಣೆ ನಡೆಸಿ, ಅವರೇನು 
ಮಾಡುತ್ತಾರೆ. ಏಕೆ ಮಾಡುತ್ತಾರೆ? 

ಏಕೆ ಒಂದು ನಿರ್ದಿಷ್ಟ ಸಮಸ್ಯೆಯನ್ನೇ 
ದೃಷ್ಟಿಯಲ್ಲಟ್ಟು ಕೊಂಡು ಸಂಶೋಧನೆಯಲ್ಲ 
ನಿರತರಾಗಿದ್ದಾರೆ ಎಂದೆಲ್ಲಾ ಪ್ರಶ್ನಿಸಿ ಉತ್ತರ 
ಪಡೆಯಬಹುದು. ಈ ವಿಧಾನದಿಂದ 
ವಿದ್ಯಾರ್ಥಿಗಳನ್ನೆಲ್ಲಾ ವಿಜ್ಞಾನಿಗಳನ್ನಾಗಿ 
ಮಾಡುವುದು ಮೂಲ ಉದ್ದೇಶವಲ್ಲದಿದ್ದರೂ 
ವೈಜ್ಞಾನಿಕ ಸಂಶೋಧನೆಯ ಅರಿವಿರುವ 
ಭವಿಷ್ಯದ ಜಾಗೃತ ನಾಗರಿಕರನ್ನಾಗಿ 
ಮಾಡುವುದು ಮುಖ್ಯವಾಗುತ್ತದೆ. ವಿಜ್ಞಾನ 
ಶಿಕ್ಷಣದಿಂದಾಗಿ ವಿದ್ಯಾರ್ಥಿಗಳು ತಮ್ಮ 
ಬಣ್ಣೆ. ಸುತ್ತಮುತ್ತಅನ ವಿಷಯಗಳ ಬಗ್ದೆ. 
ತಮ್ಮ ಬಳಗದ ಹಾಗೂ ಪರಿಸರದ ಬಗ್ದೆ 
ಮತ್ತು ಕಡೆಯದಾಗಿ, ಭೂಗ್ರಹದ ಬಣ್ಣ 
ವಿಶಾಲ ದೃಷ್ಟಿಕೋನವನ್ನು ಹೊಂದಲು 
ಸಹಾಯವಾಗುತ್ತದೆ. 


ಈ ರೀತಿಯಲ್ಲ ವಿಜ್ಞಾನವು ವಿದ್ಯಾರ್ಥಿಗಳಗೆ 
ದಿನನಿತ್ಯ ಎದುರಾಗಬಹುದಾದ ಹಲವಾರು 
ನೈಜ ಸಮಸ್ಯೆಗಳಗೆ ಸರಿಯಾದ 
ಉತ್ತರವನ್ನು ಕಂಡುಕೊಳ್ಳಲು ಸಹಾಯ 
ಮಾಡುತ್ತದೆ. ಉದಾಹರಣೆಗೆ - ತಳ 
ತಿರುಚಿದ ಆಹಾರಗಳು ಸುರಕ್ಷಿತವೇ? 
ಭಾರತೀಯರು ಔಷಧ ನಿರೋಧಕ 
ಬ್ಯಾಕ್ಟೀರಿಯಾಗಳಂದ ಹರಡುವ 
ರೋಗಗಳ ಕುರಿತು ಚಂತಿತರಾಗಬೇಕೆ? 
ಜಾಗತಿಕ ಹವಾಮಾನ ವೈಪರೀತ್ಯವು 
ಮಾನವ ನಿರ್ಮಿತವೇ ಅಥವಾ ಭೂಮಿಯ 
ಇತಿಹಾಸದಲ್ಲ ಸಂಭವಿಸುವ ಸಹಜವಾದ 
ಪ್ರಕ್ರಿಯೆಯೇ? 


ನಮ್ಮ ದೃಷ್ಟಿಕೋನದ ಸ್ಪಷ್ಟತೆಯು 
ನಮ್ಮ ಬಳ ಲಭ್ಯವಿರುವ ಸಾಧನಗಳ 
ಗುಣಮಟ್ಟದ ಮೇಲೆ ಅವಲಂಚಬಸಿದೆ. 


ಯುವ ಮನಸ್ಸುಗಳು ಹೆಚ್ಚಿನ 
ಜೀವನಾನುಭವವನ್ನು ಗಳಸಿಕೊಳ್ಳುತ್ತಾ 
ಸಾಗುವಾಗ, ತಮ್ಮ ಸುತ್ತಮುತ್ತಅನ 
ವಿಷಯಗಳು ಹೇಗೆ ಘಟಸುತ್ತವೆ 

ಎಂದು ಕಅಯುವಾಗ, ಪರಿಣಾಮಕಾರಿ 
ಸಾಧನಗಳನ್ನು ಹೊಂದುವುದು 
ವಿವೇಕಯುತವಾದದ್ದು. ಪ್ರಶ್ನೆಯೇನೆಂದರೆ, 
ಭವಿಷ್ಯದ ಸವಾಲುಗಳನ್ನು ಎದುರಿಸಲು 
ವಿದ್ಯಾರ್ಥಿಗಳಗೆ ನಾವು ಅತ್ಯುತ್ತಮವಾದ 
ಸಾಧನಗಳನ್ನು ಒದಗಿಸುತ್ತಿದ್ದೇವೆಯೇ? 
ವಿಜ್ಞಾನವು ಸಾಧನಗಳನ್ನು 
ಉತ್ತಮಗೊಳಸಲು ಹಾಗೂ ಅನ್ವೇಷಿಸಲು 
ನಿರಂತರವಾಗಿ ಸಹಾಯ ಮಾಡುವ 
ಮುಖಾಂತರ ಮಾನವನ ದೃಷ್ಟಿಕೋನವನ್ನು 
ಜಾಗೃತಗೊಳಸಲು ಮಹತ್ವದ ಪಾತ್ರವನ್ನು 
ವಹಿಸುತ್ತದೆ. ಆದ್ದರಿಂದಲೇ ವಿಜ್ಞಾನವು 
ಮಹತ್ವದ್ದಾಗಿದೆ. 


Note: Credits for the image used in the background of the article title: Stained culture of rat brain cells. GerryShaw, Wikimedia Commons. URL: https:// 
commons.wikimedia.org/wiki/File:Culture_of_rat_brain_cells_stained_with_antibody_to_MAP2_(green), _Neurofilament_(red)_and_DNA_(blue).jpg. 


License: CC-BY-SA. 


Further readings: 


1. Wikipedia contributors. “Blind men and an elephant” Wikipedia, The Free Encyclopedia. Web. 4 Nov 2016. 
URL: https://en.wikipedia.org/wiki/Blind_men_and_an_elephant. 


2. Dworkin, B. 2003. Why antibiotics don’t kill viruses. Web. 4 November 2016. 
URL: http://www.drbarrydworkin.com/articles/medicine/infectious-disease-articles/microbiology-101-why-antibiotics-dont-kill-viruses/ 


3. The story behind the science. Web. 4 November 2016. 


URL: https://www.storybehindthescience.org/. 


ಅನಿಲ್‌ ಕುಮಾರ್‌ ಚಲ್ಲಾ ಇವರು ಅಮೇರಿಕೆಯ ಬರ್ಮಿಂಗ್‌ಹ್ಯಾಮ್‌ನಲ್ಲರುವ ಅಲಬಾಮಾ ವಿಶ್ವವಿದ್ಯಾಲಯದಲ್ಲ ತಳವಿಜ್ಞಾನದಲ್ಲ 
ಬೋಧಕರು. ಮೀಬ್ರಾ ಮೀನನ್ನು ಮಾದರಿಯನ್ನಾಗಿ ಬಳಸಿಕೊಂಡು ಕಣ ಮತ್ತು ಬೆಳವಣಿಗೆಯ ತಳವಿಜ್ಞಾನದಲ್ಲ ತಮ್ಮ ಡಾಕ್ಷರಲ್‌ ಹಂತದ 
ಪರಿಣತಿಯನ್ನು ಪಡೆದಿದ್ದಾರೆ. ಮೀಬ್ರಾ ಮೀನಷ್ಟೇ ಅಲ್ಲದೇ ಇಲ ಹಾಗು ಸುಂಡಿಅಗಳನ್ನೂ ತಮ್ಮ ಅಧ್ಯೇಯನಕ್ಸಾಗಿ ಬಳಸಿಕೊಳ್ಳುತ್ತಿದ್ದಾರೆ. 
ಅಷ್ಟೇ ಅಲ್ಲದೇ, ಪದವಿಯ ಜೀವಶಾಸ್ತ್ರ ಅಧ್ಯಾಪನವನ್ನು ಹಲವಾರು ವಿಸೃತ ಚಟುವಟಕೆಗಳ ಜೊತೆಗೆ ಮಾಡುತ್ತಿದ್ದಾರೆ. ಅವರನ್ನು ಈ 
ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು: cಗalla.anilkumar@gmail.com 


ರೀತಿಕಾ ಸೂದ್‌ ಇವರು ಇಂಡಿಯಾ ಬಯೋಸ್ಯೆನ್ಸ್‌ನ ಶೈಕ್ಷಣಿಕ ಸಂಯೋಜಕಿ. ನರವಿಜ್ಞಾನಿಯಾಗಿರುವ ಇವರ ಒಲುಮೆಯುರುವುದು 
ವಿಜ್ಞಾನ ಸಂಬಂಧೀ ಬರವಣಿಗೆಗಳಲ್ಲ. ಅವರನ್ನು ಶೇ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು: reeteka@indiabioscience.org. 


ಅನುವಾದಕರು: ಮನೋಜ್‌ ಗೋಡ್ಟೋಲೆ ಪರಿಶೀಲನೆ: ನಿರ್ಮಲಾ ಜ.ವಿ. 


40 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


